ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಬೀದರ್‌ ಜಿಲ್ಲೆಯ ಪ್ರವಾಸೋದ್ಯಮದಲ್ಲಿ ರೂ.270.00 ಲಕ್ಷಗಳ ಅನುದಾನ ಕುರಿತು 
ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) - 
266 (497) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೀದರ್‌ ನಗರದ ವ್ಯಾಪ್ತಿಯಲ್ಲಿ ಬರುವ ಶಿಕಾರಗ ಮತ್ತು ಕರೇಜ್‌ ಪುನರುತ್ನಾನ, ಕರೇಜ್‌ದಲ್ಲಿ ಹೂಳು ತೆಗೆಯುವುದು, 
ಸುತ್ತುಗೋಡೆ, ನೀರು ಶುದ್ದೀಕರಣ, ಉದ್ಯಾನವನ ಹಾಗೂ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಯನ್ನು 
ರೂ. 270.00 ಲಕ್ಷಗಳಲ್ಲಿ ಕೈಗೊಳ್ಳಲು ಅನುಮೋದನೆ ನೀಡಲಾಗಿದೆಯೇ; 


(ಆ) ಇದಕ್ಕಾಗಿ ಎರಡು ಬಾರಿ ಟೆಂಡರ್‌ ಕರೆಯಲಾಗಿದ್ದು ಎರಡು ಟೆಂಡರ್‌ಗಳಲ್ಲಿಯೂ ಅರ್ಹ ಗುತ್ತಿಗೆದಾರರು 
ಆಯ್ಕೆಯಾಗಿರುವುದಿಲ್ಲವೇ; ಸದರಿ ಕಾಮಗಾರಿಯನ್ನು ಪ್ರಾರಂಭಿಸದಿರುವುದರಿಂದ ಅವುಗಳನ್ನು ರದ್ದುಪಡಿಸಲು ಆದೇಶಿಸಿರುವುದು 
ನಿಜವೇ; ಹಾಗಿದ್ದಲ್ಲಿ, ಮಂಜೂರಾದ ರೂ. 2.70 ಕೋಟಿ ಹಣವನ್ನು ಯಾವ ಕಾಮಗಾರಿಗೆ ಉಪಯೋಗಿಸಲ್ಪಟ್ಟಿದೆ; (ಸಮಗ್ರ 
ಮಾಹಿತಿ ಒದಗಿಸುವುದು) 


(ಇ) ಬೀದರ್‌, ಕಲಬುರಗಿ ಹಾಗೂ ವಿಜಯಪುರದಲ್ಲಿರುವ ಸ್ಮಾರಕ ಮತ್ತು ಕೋಟೆಗಳನ್ನು ಒಳಗೊಂಡಂತೆ ಕೇಂದ್ರ ಸಂಸ್ಕೃತಿ ಮತ್ತು 
ಪ್ರವಾಸೋದ್ಯಮ ಮಂತ್ರಾಲಯದಿಂದ ಯುನೆಸ್ಕೋ ಅಂಗ ಸಂಸ್ಥೆಗೆ ಸಲ್ಲಿಸಲಾದ ಸೈಟ್‌ ಮ್ಯಾನೇಜ್‌ಮೆಂಟ್‌ ಮತ್ತು ಡೋಸಿಯರ್‌ 
ಯಾವ ಹಂತಕ್ಕೆ ಬಂದಿದೆ; (ಪ್ರತಿಯನ್ನು ಒದಗಿಸುವುದು) 


(ಈ) 2015-2016ನೇ ಸಾಲಿನಲ್ಲಿ ಕೇಂದ್ರದ ಗಔ।DಸAY (ಹೆರಿಟೇಜೆ ಸಿಟಿ ಡೆವಲಪ್ಮೆಂಟ್‌ ಅಂಡ್‌ ಆಗುಮೆಂಟೇಷನ್‌ ಯೋಜನೆ) 
ಅಡಿಯಲ್ಲಿ ಸಲ್ಲಿಸಲಾದ ಪ್ರಸ್ತಾವನೆಯ ಬಗ್ಗೆ ಸರ್ಕಾರ ಯಾವ ಕ್ರಮಕ್ಕೆಗೊಂಡಿದೆ; (ಸಂಪೂರ್ಣ ಮಾಹಿತಿಯನ್ನು ಒದಗಿಸುವುದು) 


(ಉ) ಬೀದರ್‌ನ ಗೋರನಳ್ಳಿ ಗ್ರಾಮ ನೌಬಾದನಲ್ಲಿರುವ ಕೆರೆಗಳ ಅತಿಕ್ರಮಣ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇದೆಯೇ; ಈ ಕೆರೆಗಳಿಗೆ 
ನೀರು ಪೂರೈಸುವ ಹಳ್ಳಗಳ (ಫಸ್ಟ್‌ ಆರ್ಡರ್‌ ಸ್ಟ್ರೀಮ್ಸ್‌) ಮಾಹಿತಿ ಇದೆಯೇ; ಇದ್ದಲ್ಲಿ, ಈ ಕೆರೆಗಳ ಸಂರಕ್ಷಣೆಗಾಗಿ ಸರ್ಕಾರ ಯಾವ 
ಕ್ರಮಗಳನ್ನು ಕೈಗೊಂಡಿದೆ? (ಮಾಹಿತಿ ಒದಗಿಸುವುದು) 


